ಕರ್ನಾಟಕ ವಿಧಾನ ಪರಿಷತ್ತು 


"op 
”. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 236 
ಸದಸ್ಯರೆ ಹೆಸರು ' ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
ಉತ್ತರಿಸುವ ಸಚಿವರು ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 02-02-2021 
: | 
| 
5 | 
ರ್ರ. 
| ಪ್ರಶ್ನೆ ಉತ್ತರ | 
ಸಂ : 
ಆ | ಮಂಡ್ಯ ಜಿಲ್ಲೆ, ಮಂಡ್ಯ ಹಾಗೂ ತಾಲ್ಲೂಕು | ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕು ಕಸಬಾ ಹೋಬಳಿ, ಬೆಳ್ಳೂರು 
ಕಸಬಾ ಹೋಬಳಿ ಬೆಳ್ಳೂರು, ಬಿ.ಗೌಡಗೆರೆ | ಬ್ರ.ಗಾಡಗೆರೆ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಯಡಿ ಸರ್ವೆ 
ಗ್ರಾಮದ ವ್ಯಾಪ್ತಿಯಲ್ಲಿ ತೋಟಗಾರಿಕೆ | ನ್ರೂಬರ್‌; 337ರಲ್ಲಿ 4.05 ಎಕರೆ ವಿಸ್ತೀರ್ಣದ ಜಮೀನು ಇರುತ್ತದೆ, 
ಇಲಾಖೆಯ ವ್ಯಾಪ್ತಿಯಲ್ಲಿ ಎಷ್ಟು ಜಮೀನು | 
ಇದೆ: ಜಮೀನಿನ ವಿಸ್ತೀರ್ಣ ಹಾಗೂ ಸರ್ವೆ 
; ನಂಬರ್‌ ಎಷ್ಟು; (ವಿವರ ನೀಡುವುದು) \ 
ಆ |ಆ ಜಮೀನು ಬಿ.ಗೌಡಗೆರೆ ಗ್ರಾಮಕ್ಕೆ ಯಾವ | ಸರ್ಕಾರದ ಆದೇಶ ಸಂಖ್ಯೆ ಎಲ್‌.ಎನ್‌.ಡಿ.(1)ಸಿಆರ್‌ 228/95-96 
| 1 ಉದ್ದೇಶಕ್ಕೆ ಹಾಗೂ ಯಾವಾಗ ಮಂಜೂರಾಗಿದೆ; | ದಿ:11.09.1995 ರಲ್ಲಿ ಸಾರ್ವಜನಿಕ ತೋಟಗಾರಿಕೆ ಮತ್ತು | 
| | K 
ಉದ್ಯಾನವನಕ್ಕಾಗಿ 4.05 ಎಕರೆ ಜಮೀನನ್ನು ತೋಟಗಾರಿಕೆ, 
| ಇಲಾಖೆಗೆ ಮಂಜೂರು ಮಾಡಲಾಗಿರುತ್ತದೆ. | 
ಇ |ಸದರಿ ಉದ್ದೇಶಕ್ಕೆ ಅನುದಾನ | ಹೌದು. | 
| ಬಿಡುಗಡೆಯಾಗಿದೆಯೇ; ಹಾಗಿದ್ದರೆ, ಯಾವ | ಸದರಿಕ್ಷೇತ್ರದ ಸಂರಕ್ಷಣೆಗೆ ಮುಳ್ಳುತಂತಿ ಖರೀದಿಗಾಗಿ ರೂ.9770/- ' 
ಕಾಮಗಾರಿ ಹಾಗೂ ಹಣದ ಮೊತ್ತ ಎಷ್ಟು ಗಳನ್ನು ಹೆಚ್ಚ ಥರಿಸಲಾಗಿಕುತ್ತದೆ 
| 
ಈ | ಸದರಿ ಜಮೀನನ್ನು ಸರ್ಕಾರಿ ಶಾಲೆಗೆ ಅಥವಾ , 
ಗ ಜಮೀನನ್ನು ಸರ್ಕಾರಿ ಗೆ ಅಥ ಸದರಿ ಜಮೀನು ತೋಟಗಾರಿಕೆ ಇಲಾಖೆಗೆ ಅವಶ್ಯಕವಿದ್ದು, 
| ಸಮುದಾಯ ಭವನ ನಿರ್ಮಾಣಕ್ಕೆ ಅವಶ್ಯಕತೆ K 4 R 
ಭೂಮಿಯನ್ನು ಸಮತಟ್ಟು ಮಾಡಿ ಕ್ಷೇತ್ರದಲ್ಲಿ ತೆಂಗು 
| ಇರುವುದರಿಂದ ಸಂಬಂಧಿಸಿದ ಇಲಾಖೆಗೆ 
| ಸಸ್ಕಾಬಿವೃದ್ದಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು 
ಹಸ್ತಾಂತರ ಮಾಡುವ ಬಗ್ಗೆ ಸರ್ಕಾರದ . 
ಉದ್ದೇಶಿಸಲಾಗಿದೆ 
ಅಭಿಪ್ರಾಯವೇನು? ಎಳಶಿಸಲಾಗಿದೆ. / 


Horti-39 HGM 2021 


7 


(ಆರ್‌ ಶಂಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು | 


